ಪಿ. ಗಣಪಯ್ಯ ಭಟ್‌. 


ತುಳುನಾಡಿನ ಶಾಸನಗಳಲ್ಲಿ ಗದ್ದೆಗಳ ಹೆಸರು - 


ಪ್ರಾಚೀನ ತುಳುನಾಡಿನ ಆರ್ಥಿಕ ವ್ಯವಸ್ಥೆಯಲ್ಲಿ 
i ಒಂದು ಪ್ರಧಾನ ಪಾತ್ರವಹಿಸಿತ್ತೆಂಬ 
ವಿಚಾರ ಇಲ್ಲಿನ ಹಲವಾರು ಶಾಸನಗಳ ಅಧ್ಯ ಯನ 
ದಿಂದ ಸ್ಪಷ್ಟವಾಗುತ್ತದೆ. ಈ ಪ್ರದೇಶದ ಶಾಸನಗಳು 
ಕೃಷಿ ಡೇಸಾಯ, ಬೆಳೆಗಳ ಕುರಿತೂ ವಿವರವಾದ 
ಮಾಹಿತಿಯನ್ನೀಯುತ್ತವೆ. ಈ ಶಾಸನಗಳಲ್ಲಿ ಕಂಡು 
ಬರುವ ಗದ್ದೆಗಳ ಹೆಸರುಗಳು ಅಧ್ಯಯನ ಯೋಗ್ಯ 
ತುಳುನಾಡಿನಲ್ಲಿ ಭತ್ತ ಪ್ರಮುಖ ಬಕ್ಕೆ ಭೌಗೋಳಿಕ 
ವಾಗಿ ಕರ್ನಾ ಟಕದ ಮೈದಾನು ಪ್ರದೇಶಕ್ಕೂ ತುಳುನಾ 
ಡಿಗೂ "ಬಹಳವಾದ ವೃತ್ಕಾಸವಿದೆ. ಇಲ್ಲಿನ ಭೂಸ್ವ 
ರೂಪ ಗುಡ್ಡ ಬೆಟ್ಟಗಳಿಂದ "ಕೂಡಿದ್ದು ಏರುತಗ್ಗಾಗಿಡೆ. 
ಅದ್ದರಿಂದ ಈ ಪ್ರದೇಶದಲ್ಲಿ ವಿಶಾಲವಾದ ಹೊಲಗ 
ಳನ್ನು ಮಾಡುವಂತಿಲ್ಲ. ಇದರಿಂದಾಗಿ ಇಲ್ಲಿ ಒಂದ 
ಸೀಮಿತವಾದ ಪ್ರದೇಶದಲ್ಲಿ ಹಲವಾರು ಗದ್ದೆಗಳಿರುವು 
ದನ್ನು ಕಾಣುತ್ತೇವೆ. ಈ ರೀತಿಯ ನೂರಾರು ಚಿಕ್ಕ 
ಪುಟ್ಟ ಗದ್ದೆಗಳಿದ್ದಾಗ ಅವುಗಳನ್ನು ಪ್ರತ್ಯೇಕವಾಗಿ 
ಗುರುತಿಸಲು ಅವುಗಳಿಗೆ ಬೇರೆ ಬೇರೆ ಹೆಸರುಗಳನ್ನು 
ಕೊಡ ಬೇಕಾಗುವುದು ಅನಿವಾರ್ಯ. ತುಳುನಾಡಿನ 
ಶಾಸನಗಳಲ್ಲಿ ಇಂತಹ ನೂರಾರು ಗದ್ದೆಗಳ ಘೆಸರುಗಳ 
ಉಲ್ಲೇಖಗಳಿವೆ. 


ತುಳುನಾಡಿನ ಶಾಸನಗಳಲ್ಲಿ ಬೇಸಾಯದ 
ಭೂಮಿಯನ್ನು ಮುಖ್ಯವಾಗಿ ಬಾಳು, ಬಾಳಿಕೆ 
ಹೊಲ್ಕ ಗದ್ದೆ, ತಿಮರು ಹಾಗೂ. ಕಂಡ ಎಂಬ ಹೆಸ 
ರುಗಳಿಂದ ಗುರುತಿಸುವುದನ್ನು ಕಾಣುತ್ತೇವೆ. ಬಾಳು, 
` ಬಾಳಿಕೆ ಎಂಬುದು ಜೀವನ, ಜೀವನಾಧಾರ ಎಂಬ 
ವಿಶಾಲಾರ್ಥದಲ್ಲಿ ಬಳಸ ಲ್ಪಟ್ಟಿರಬೇ ಕು. ಬಾಳ್ಕು ಹೊಲ 
ಇವು. ಬೇಸಾಯ ಭೂಮಿಯನ್ನು ಗುರುತಿಸುವ 
ಸಾಮಾನ್ಯ ಪದಗಳಾಗಿ ಬಳಸಲ್ಪಟ್ಟಿದ್ದರೆ ಗದ್ದ, ಕಂಡ 
ಮತ್ತು ತಿಮರು ಪದಗಳು ಗದ್ದೆಗಳ "ಘಸರುಗಳೊಂದಿಗೆ 
ಜೋಡಿಕೊಂಡರುವುದನ್ನು ಶಾಸನಗಳಲ್ಲಿ ಕಾಣಬಹುದು. 
ತುಳುನಾಡಿನ ಶಾಸನಗಳಲ್ಲಿ ಈ ಪದಗಳ ಹರಹನ್ನು 
ಗಮನಿಸಿದಾಗ ಕುಂದಾಪುರ ಮತ್ತು ಉಡುಪಿತಾಲೂಕಿನ 
ಉತ್ತರ ಭಾಗದ ಶಾಸನಗಳಲ್ಲಿ `ಬಾಳು ಮತ್ತು ಗದ್ದೆ 
ಎಂಬ ಪದಗಳಷ್ಟೆ ಬಳಸಲ್ಪಟ್ಟಿದ್ದರೆ ಉಡುಪಿ ತಾಲೂ 


ಇತಿಹಾಸ ದರ್ಶನ 


“ಒಂದು ವಿಶ್ಲೇಷಣೆ 


ಕಿನ ದಕ್ಷಿಣ ಭಾಗ, ಮಂಗಳೂರು ಮತ್ತು ಕಾರ್ಕಳ 


ತಾಲೂಕಿನ ಶಾಸನಗಳಲ್ಲಿ “ಗದ್ದೆ' ಯ ಜೊತೆಯಲ್ಲಿ ಕಂಡ್ಕ 


ಶಿಮರು ಎಂಬ ಪದಗಳೂ ಬಳಸಲ್ಪಟ್ಟಿರುವುದನ್ನು 
ನೋಡಬಹುದು. ತಿಮರು ಮತ್ತು ಕಂಡ ಇವು ತುಳು 
ಭಾಷೆಯ ಪದಗಳು ಎಂಬುದು ಗಮನಾರ್ಹ. 


ಗದ್ದೆ, `ತಿಮರು, ಕಂಡ ಎಂಬ ಪದಗಳು ಏಕಾ 

ರ್ಥವನ್ನು ಹೊಂದಿವೆಯೆ ಅಥವಾ ಅವುಗಳ ನಡುವೆ 
pd ವ್ಯತ್ಯಾಸವಿದೆಯೇ ಎಂಬುದನ್ನ ರಿಯುವುದು 
ಕಷ್ಟ. 'ಕಲವು ಶಾಸನಗಳಲ್ಲಿ ಬೇಸಾಯದ ಭೂಮಿ 
ಯನ್ನು ಗುರುತಿಸಲು ಗದ್ದೆ. ಮತ್ತು ಕಂಡ, ಹಾಗೂ 
ಗದ್ದೆ "ಮತ್ತು ತಿಮರು ಎಂಬ ಪದಗಳು ಜೊತೆಯಾ 
ಗಿಯೇ ಬಳೆಸಲ್ಪಟ್ಟಿರುವುದನ್ನು ಕಾಣುತ್ತೇವೆ. ಮೂಡು 
ಬಿದರೆಯ ಒಂದು ತಾಮ್ರ ಶಾಸನದಲ್ಲಿ ಬೇಸಾಯ 
ಭೂಮಿಗಳ ವಿವರಗಳನ್ನೀಯುತ್ತ ಗದ್ದೆ ದ ಕಂಢ 14 


ಪಡುಪು .2 ಎಂಬ ಉಲ್ಲೇಖ ಕಂಡುಬರುತ್ತದೆ. 

» ಪ್ರಾಯಶಃ ಗದ್ದೆ ಎಂಬುದು ಕಂಡ ಎಂಬುದಕ್ಕಿಂತ 
ವಿಸ್ತಾರದಲ್ಲಿ ಸ್ಪಲ್ಪ ದೊಡ್ಡದಾಡ ಹೊಲ ಎಂದು 
ತಿರ್ಮಾನಿಸಬಹುದೇನೋ. 


ತುಳುನಾಡಿನ ಶಾಸನಗಳಲ್ಲಿ ಬೆಳೆಯ ಅಧಾರದಂತೆ 
ಗದ್ದೆಗಳನ್ನು ನಾಲ್ಕು ವಿಧಗಳನ್ನಾಗಿ ವಿಂಗಡಿಸಿರುವುದನ್ನು 


೫ ಕಾಣುತ್ತೇವೆ. 1 ಬೆಟ್ಟು - ಒಣ ಭೂಮಿ, ಇದು 


ಹೆಚ್ಚಾಗಿ ಮಳಯ ನೀರನ್ನೇ ಆಶ್ರಯಿಸಿದ್ದು, ಒಂದು 
ಬೆಳೆಗೆ ಯೋಗ್ಯವಾದ ಭೂಮಿ. (2) ಮಜಲು — 
ಒಂದು ಬೆಳೆಯನ್ನು ಸರಾಗವಾಗಿ ಮತ್ತು ಸ್ವಲ್ಪ ಹೆಚ್ಚಿನ 
ಶ್ರಮದಿಂದ ಎರಡು ಬೆಳೆತೆಗೆಯಲು ' ಸಾಧ್ಯ ವಿರುವ 
ಭೂಮಿ (3) ಬಯಲು - ಎರಡು ಬೆಳೆಗಳು ಸರಾ 
ಗವಾಗಿ ಬೆಳೆಯಬಲ್ಲ ' ಬೇಸಾಯ ಭೂಮಿ ( 4) 
ಕೊಳಕೆ - ವಿಫುಲ ನೀರಾಶ್ರಯವಿದ್ದು ಮೂರು ಬೆಳೆ 
ಗಳನ್ನು ಕೊಡಬಲ್ಲ ಫಲವತ್ತಾದ ಭೂಮಿ ಇದು 
ಬಯಲಿನದೇ ಒಂದು ಭಾಗ. 


ತುಳುನಾಡಿನ ಶಾಸನಗಳಲ್ಲಿ . ಕಂಡುಬರುವ 
ನೂರಾರು ಗದ್ದೆಗಳ ಹೆಸರುಗಳನ್ನು ಪರಿಶೀಲಿಸಿದಾಗ 
ಈ ರೀತಿ 3ಸರಿಸುವಲ್ಲಿ ಪ್ರಾಚೀನ ತುಳುನಾಡಿನ 


೨೩ 


ಬೇಸಾಯಗಾರರು ಒಂದು ವಿಶಿಷ್ಟವಾದ, ವಿಧಾನವನ್ನು 
ಅನುಸರಿಸಿರುವುದನ್ನು ಕಾಣಬಹುದು. ಶಾಸನಗಳಲ್ಲಿ 
ಕಂಡುಬರುವ ಗದ್ದೆಗಳ ಹೆಸರುಗಳನ್ನು ಈ ಕೆಳಗಿನಂತೆ 
ವಿಂಗಡಿಸಬಹುದು. 

(1) ಒಡೆತನವನ್ನು ಸೂಚಿಸುವ ಹೆಸರುಗಳು: 


ಪೊಡೇರ ಗದ್ದೆ, ಸೆಟಿಯಗದ್ದೆ, ಬೊಂಮನ ಗದ್ದೆ, 
ದೇವಸ್ವದ ಗದ್ದ, ದೇವರ ಗದ್ದೆ, ಕುಂಬಾರ ಗದ್ದೆ, 


ಹಲರ" ಗದ್ದೆ, ಭಂಡಾರಿ ಗದ್ದ. ನಾಗನ ಗಡ್ಡೆ, 
ಜೋಗಿಯ “ಗದ್ದೆ ಕಂಬಳಿಯ ಗದ್ದೆ , ನಂದನ 
ಬಾಳು, ಪರಿಆ 5ರ ಗದ್ದೆ, ಬಿನೊರ್‌ ತಿಮರು, ಮಾದ 


ನಗದ್ದೆ, ಮೂಲದಗದ್ದೆ, ಆಂಮಣಬಾಸು ಎಂಬ ಗದ್ದೆ, 
ಅರಮನೆ ಗದ್ದೆ. 


(2) ಜಾತಿ, ಸ್ಥಾನ, ವೃತ್ತಿ ಸೂಚಕನಾಮಗಳು: 

ಬೊಂಮನ ಗದ್ದೆ (ಬ್ರಾಹ್ಮಣ) ಸೆಟ್ಟಿಯಗದ್ದೆ, 
ಹೆಬ್ಬಾರ ಕಟ್ಟಿನ ಬಯಲು ಕಂಬಳಿಯ. ಗದ್ದೆ, 
ಭಂಡಾರಿ ಗದ್ದೆ ಕುಂಬಾರ ಗದ್ದೆ, ಜೋಗಿಯ ಗದ್ದೆ. 


(3) ಬೇಸಾಯದ ಸ್ವರೂಪವನ್ನು ಸೂಚಿಸುವ 


ಹೆಸರುಗಳು: ಬೆಟ್ಟಿದ ಗದ್ದೆ (ಬೆಟ್ಟು), ಕೊಳಕೆತಿ 
ಮರು, ಬಯಲ ಗದ್ದೆ, ಮಜಲಗದ್ದೆ, ಬಾನಗದ್ದೆ 
(ಮಳೆನೀರನ್ನೇ ಆಶ್ರಯಸಿರುವ ಭೂಮಿ), ಕೊಳಂ 


ಬೆಯೆಂಬ ಗದ್ದೆ (ಕೆಸರು ಭೂಮಿ), ಕೊಗ್ಗಿಗದ್ದೆ (ಕೆಸ 
ರು), ಪಟಿಲಯೆಂಬ ಗದ್ದೆ (ಮಳೆಗಾಲದಲ್ಲಿ ನೀರು 
ತುಂಬಿಕೊಂಡಿರುವ ಹೊಲ), ಸಿಂಗಾರ ಗದ್ದೆ (ಅಂದ 
ವಾಗಿರುವ), ಹಿರಿಯ ಪಟಿಲಯೆಂಬ ಗದ್ದೆ. 


(4) ಭೂಸ್ವ ರೂಪವನ್ನು ಸೂಚಿಸುವ ಹೆಸರು 


ಗಳು: ಗುಳಿಯಗದ್ದೆ, ಕುಡುತಿಮರು (ಸಮತಟ್ಟ 
ಲ್ಲದೆ), ಕುದುರ ಕಂಡೆ (ಅಲ್ಲಲ್ಲಿ ಮಣ್ಣಿನ ದಿಬ್ಬಗಳ 
ಮೇಲಿರುವ ಹೊಲಗಳು), ಮಕ್ಕಿಯ ಗದ್ದೆ (ಕಣಿವೆಯ 


ಮೇಲ್ಬಾಗ ದಲ್ಲಿರುವ ಹೊಲ), ಬೋಳ ತಿಮರು 
(ಬೋಳಾಗ, ಮೈ ದಾನಿನಂತೆ), ಗುಡ್ಡೆಯ ಗದ್ದೆ, 
ಬುಡಂಬನೆಂಬ ಗದ್ದೆ (ತಗ್ಗು ಪ್ರದೇಶದಲ್ಲಿ), ಕೊಂಕ 


ನೆಂಬ ಗದ್ದೆ (ಎತ್ತರ ತಗ್ಗಾಗಿರುವ), ತಿಮರು ಕಜಿಲ 
ಗದ್ದ (ಹೆಚ್ಚು ತೇವಾಂಶವಿರುವ ಭೂಮಿ), ಗುಳಿಯನ 
ಗದ್ದೆ (ತಗ್ಗು ಪ್ರದೇಶ), ಪೊರಿಂಕೆಯೆಂಬ ಗದ್ದೆ (ಪೊರಿ 
ಉಳು ಮೆಗೆ ಅನುಕೂಲವಾಗುವಂತೆ ಮಾಡಲಾದ 
ಗದ್ದೆಯ ಒಂದು ವಿಭಾಗ), ನಳಿಯೆ ತಿಮರು (ನೇರ 
ವಾಗಿಲ್ಲದ), ಕುಂಡಿಲ ಗದ್ದೆ (ತಗ್ಗಾದ ಪ್ರದೇಶ), 


ವಿ೪ 


ಹ ಗದ್ದೆ, ಅಡುಕ ತಿಮರು (ಅಡ್ಕ ಎತ್ತ 
ೇಶ) , ಕುದುರೆತ ಕಂಡ, ಕುದುರೆ ತಿಮರು. 


( 5) ಮಣ್ಣಿನ ಲಕ್ಷಣವನ್ನು ಸೂಚಿಸುವ 


ಹೆಸರುಗಳು: ಮುರಂತುಮರು (ಮುರಗಡಸುನೆಲ), 
ಕಲ್ಲಗದ್ದೆ, ಹೊಯಿಗೆಯ ಗದ್ದೆ, ಪರಲೆಯೆಂಬ ಗದ್ದೆ 
(ಕಲ್ಲು ಹರಳುಗಳಿಂದ ಕೂಡಿದ) ಮೊರಬಿನ ಗದ್ದೆ 
(ಕಲ್ಲುತುಂಬಿದ ಬೆಟ್ಟ), ಹಗರು , ಗದ್ದೆ (ಗಡುಸಲ್ಲದ 
ಸಡಿಲವಾದ ಮಣ್ಣು), ತಿಮರು ಕಜಿಲ ಗದ್ದೆ (ಅಧಿಕ 
ತೇವಾಂಶದ ಭೂಮಿ) ಕಲ್ಲತಿಮುರು, ಪೊ ಉಗಿಯ 
ಗದ್ದ (ಹೊಯಿಗೆ) 


ಹೆಸರುಗಳು 
ಜಾಲಗದ್ದೆ 
ತೆಂಕಗದ್ದೆ (ದ” 

” (ಮೂಡುಪೂರ್ವ ); 


(6) ದಿಕ್ಕು/ಸ್ಥಾನವನ್ನು ಸೂಚಿಸುವ 

ಬಾಗಿಲಗದ್ದ (ಮನೆ ಎದುರಿನ), 
(ಅಂಗಳದಬಳಿ) ,” ಮೇಲಣ ಗದ್ದೆ, 
ಕ್ಷಿಣ), ಮೂಡೆಲ್ಲವೆಂಬ ಗದ್ದೆ, 
ಹಡುವಲ ಗದ್ದೆ (ಪಡುಪಶಿಮ), ಮುಂನೆಯ ಗದ್ದೆ 
(ಎದುರಿನ), ಕೋಡಿಯ ಗದ್ದೆ (ಕೊನೆಯಲ್ಲಿರುವ), 
ಪಿಂಚಿದ ಗದ್ದೆ, (ಕೊನೆಯ, ಸಾಲಿನ), ಕೊನೆ ಬಾಗಿಲ 
ಗದ್ದೆ, ಮೆಟ್ಟುಕಲ್ಲಗದ್ದೆ, ನಡುವಿನಗದ್ದೆ, ಯಡೆಪುಣಿಗದ್ದೆ, 
(ಗದ್ದೆಯ ಗಡಿಯಲ್ಲಿರುವ ಇನ್ನೊಂದು ಗದ್ದೆ),. ಕೆದುತಿ 
ಮರು (ಕೆರೆಯಬಳಿಯ ಗದ್ದೆ), ಕೋಟೆಯ ಗದೆ 


ಕೆರೆಯಬಾ ಗಿಲ ಗದ್ದೆ, ತೋಟದ ಗದ್ದೆ, ಹಿತ್ತಿಲಗದ್ದೆ, 
ಕಟ್ಟಿನ ಗದ್ದೆ (ಚಿಕ್ಕ "ಅಣೆಕಟ್ಟಿನ ಬಳಿ), ಪಳಿತಿಮರು 
(ಮಸೀದಿಯ ಬಳಿ), ಪಾರಿತಿಮರು (ಕೊನೆಯಲ್ಲಿ 
ರುವ), ಹಟಿಯ ಗದ್ದೆ, ಹೆಗೆರೆಯ ಗದ್ದೆ (ದೊಡ್ಡ 


ಕೆರೆಯಬಳಿಯ) , ಸಾಲಗದ್ದೆ. 


( 7) ಗಾತ್ರ/ಕಾಲವನ್ನು ಸೂಚಿಸುವ ಹೆಸ 
ಗಳು: ಹಿರಿಯಗದ್ದೆ, ಹಿರಿಯ ಪಟಿಲಯೆಂಬಗದ್ದೆ, 
ಹೆದೆಗದ್ದೆ (ಹೆದ್‌ ಇ “ದೊಡ್ಡು, ಹೊಸಗದ್ದೆ, ಹೊಸ್ತಾ 
ಗಿಮೂದಿದ ಕಂಬಳ ಗದ್ದಿ," ಆದಿಯಗದ್ದೆ." ಮೂಲದ 


ಗದ್ದೆ, ಪಿರಿಯ ತಿಮರು,. ಹೊಸ ಮಾಟದ ಗದ್ದೆ. 


(8) ಪಂದ್ಯ ಆಟ ಸೂಚಕ ಹೆಸರುಗಳು: 


ಕಂಬಳಗದ್ದೆ, ಅಂಕಗದ್ದೆ, ಮಲ್ಲಗದ್ದೆ. 


(9) ಸಸ್ಯ ಗಿಡ ಮರಗಳ ಸಾಮಾಪ ೈವನ್ನು 
ಸಾನ ಹೆಸರುಗಳು: ಈ le ಸೇರುವ 
ಗದ್ದೆಗಳ ಹೆಸರುಗಳನ್ನು ಈ ಕೆಳಗಿನಂತೆ ಉಪ ವಿಭಾ 
ಗಗಳಾಗಿ ಒರಸಿ 


ಇತಿಹಾಸ ದರ್ಶನ 


Ax 


(1) ಮರಗಳು: ಹಲಸಿನಡಿಯ ಕಂಡ, ಹುಳಿಸೆ 
ಗದ್ದೆ, ಹಲಸಿನಗದ್ದೆ, ಪುಳೆಮರನೆಂಬ ಗದ್ದೆ, ಪುಳಿ 
ಮಾರು, ಮಾವಿನಗದ್ದೆ, ಅಂಬಟಿಕಂಡ,  ನೆಲಿಗದ್ದೆ, 
ಗೋಳಿಯ ಗದ್ದ, ತಾಳಿತಡಿ ತಿಮರ್ತು ತಾಳೆ ತಿಮರು, 
ಬಜ ತುಮರು, ಆಲಗದ್ದೆ, ಪಿಜತಿಮರು, ಕೇಸರಿಕನ 
ಡಿಯ ಗದ್ದೆ, ಅಣಿಲಿತ್ತಿಯ ಗದ್ದೆ, ತೆಂಗಿನ ಗದ್ದೆ, 
ಫೊಂಗಾರ್ತ್ಶಿಮರು, ತಾಡಿ ತಿಮರು, ಕಂಗಿತಿಮರು, 
ತಾಳೆತಮೂರ್ಕಿಯೆಂಬ ಗದ್ದೆ, ಬಯಲ ಮಾವಿನ ಗದ್ದೆ, 
ಹಾಡತಿಮರು, nr ಗದ್ದೆ. 

(1) ತೋಟದ ಬೆಳೆಗಳು: ಕದಲಿ ತೋಟ 
ತಿಮರು, ತೆಂಗಿನಗದ್ದ, ಕಂಗಿತಿಮರು 


(11) ಪೊದರು, ಬಳ್ಳಿಗಳು ಇತ್ಯಾದಿ : 


ಕುದುರೆತ ಕಂಡ (ಮೇವಿನಬಳ್ಳಿ), ಕುಕಿಯಗದ್ದೆ 
(ಒಂದು ಜಾತಿಯಬಳ್ಳಿ), ಸಗರೆಯೆಂಬ ಬಾಗಿಲಗಡ್ದೆ 
(ಮುಳ್ಳುಕಂಟಿ), ಮಾಚಿಲತಿ ಮರು (ಮಾಚಿಸಾಮಾನ್ನ 
ಕಳೆಗಿಡ) , ಕಳಿಯ ಗದ್ದೆ (ಕಳೆಗಿಡಗಳಿರುವ) , 


, ಮುಂಡಿ ತಿಮರು, ಗೋರಿಗದ್ದೆ (ಚೌಳಿಕಾಯಿ), ಆಬ 


ಲೆಯ ಗದ್ದೆ (ೆನ್ಸೈದಿಲಿ), | ಹಂಗಾರಗದ್ದೆ (ಒಂದು 
ರೀತಿಯ ಪದರು) 
(10) ಬೆಳೆಗಳನ್ನು ಸೂಚಿಸುವ ಹೆಸರುಗಳು: 


ಅರಿ ಹಿಮಾರು (ಅಕ್ಕಿ), ಕೆಯ್ತಿಮರು (ಭತ್ತ), ಉದ್ದಿ 
ನಗದ್ದೆ, ಕುಡುತಿಮರು, ಬುಲಂಥನೆಂಬಗದ್ದೆ (ಬೆಳ್ತಿಗೆ 
ಅಕಿ), ಹಾಲಗದ್ದೆ (ಬಿಳಿ ಅಕ್ಕಿ, ಕಬ್ಬಿನ ಗದ್ದೆ, 
ಉದ್ದುಗಳೆಂಬ ಗದ್ದೆ. 


(10) ಸಂಖ್ಯಾ ಸೂಚಿ ಹೆಸರುಗಳು: ಇರು 
ವೈಲು, ವಿಳುಬಯಲು, ಒಂಭತ್ತುಮಾರು 


(11) ಅರ್ಥ ಸ್ಪಷ್ಟವಾಗದ ಮತ್ತು ಇತರ 
ಹೆಸರುಗಳು: ಪುದುವಾಳು ತಿಮರು (ಪುದ್ದಾರ್‌ = 
ಕೊಯ್ಲಿನ ಹಬ್ಬ), ಮಾಯಿತಿಮರು (ತುಳುವಿನ 11ನೇ 
ತಿಂಗಳು) , ಹುತ್ತಿನಗದ್ದೆ, ನಾಯರಗದ್ದೆ (ನಾಯರ್‌ 7 
ನೇಗಿಲು) , ನಾಯಿಗದ್ದೆ, ಮಾದಂಡ “ಮರ ಪಾಪ 
ತ್ತೆಮರು, ಕತ್ತಿತೆಮರು, ವುಳ್ಳಿರಡಿ ಯೆಂಬ ಗದ್ದೆ, 
ಚಿಪ್ಪಿತಿಮರು, “ಅಿಧಿಪಲಿಯೆಂಬ” ಗದ್ದೆ, ತನ್ನಡೆಯಗದ್ದೆ, 
ಆಲುಡಿಯ ಗದ್ದೆ. 


ಒಂದು ಪ್ರದೇಶದಲ್ಲಿರುವ ಹತ್ತಾರು ಗದ್ದೆಗಳನ್ನು 
ಬೇರೆ ಬೇರೆಯಾಗಿ ಗುರುತಿಸುವ 


ಇತಿಹಾಸ ದರ್ಶನ 


ದೃಷ್ಟಿಯಿಂದ 


ಪ್ರಾಚೀನ ತುಳು ನಾಡಿನ ಬೇಸಾಯಗಾರರು ಅವುಗಳಿಗೆ 


ವಿವಿಧ ರೀತಿಯ ಹೆಸರುಗಳನ್ನು ಕೊಡುವ ವಿಶಿಷ್ಟ ಪದ್ದತಿ 


ಯನ್ನನುಸರಿಸುತ್ತಿದ್ದರೆಂಬ ವಿಚಾರ ಮೇಲಿನ ವಿಶ್ಲೇಷ ಣೆ 
ಯಿಂದ ಸ್ಪಷ್ಟವಾಗುತ್ತದೆ. ಕುಂದಾಪುರ, ಉಡುಪಿ "ಮಂಗ 
ಳೂರು ಮತ್ತು ಕಾರ್ಕಳ ತಾಲೂಕುಗಳ ಲಭ್ಯ ವಿರುವ ಶಾಸ 
ನಗಳಿಂದ ಸಂಗ್ರ ಹಿಸಲಾದ ಗದ್ದೆಗಳ ಒಟ್ಟು ಹೆಸರುಗಳು 
ನೂರ ಎಪ್ಪ ತ್ತಾರು. ಅವುಗಳನ್ನು. ಈ ಕೆಳಗಿನಂತೆ ವಿಂಗಡಿಸ 
ಬಹುದುಃ ' 


ಹೆಸರುಗಳು ಸಂಖ್ಯೆ ಶೇಕಡಾ 
ಒಡೆತನವನ್ನು ಸೂಚಿಸುವ 
ಹೆಸರುಗಳು 19 10.8 
ಜಾತಿ/ಸ್ಥಾನ/ವೃತ್ತಿಸೂಚಕ 
ಹೆಸರುಗಳು 06 3.4 
ಗದ್ದೆಗಳ ಸ್ವರೂಪವನ್ನು ಸೂಚಿಸುವ 
ಹೆಸರುಗಳು 16 9.1 
ಭೂಸ್ಪರೂಪವನ್ನು ಸೂಚಿಸುವ 
ಹೆಸರುಗಳು 17 9.7 
ಮಣ್ಣಿನ ಲಕ್ಷ! ಣವನ್ನು ಸೂಚಿಸುವ 

ಹೆಸರುಗಳು” 12 6.8 
ದಿಕ್ಕು/ಸ್ಥಾನವನ್ನು ಸೂಚಿಸುವ 
ಹೆಸರುಗಳು 31 17.6 
ಗಾತ್ರ/ಕಾಲವನ್ನು ಸೂಚಿಸುವ ಸ 
ಹೆಸರುಗಳು 09 5.1 
ಪಂದ್ಯ/ಆಟ . ಸೂಚಕ ಹೆಸರುಗಳು 04 2.3 
ಸಸ್ಯ, ಗಿಡ ಮರಗಳ ಸಾಮಿಪ್ಯ i 
ಸೂಚಿಸುವ ಹೆಸರುಗಳು 46 26.1 
ಸಂಖ್ಯಾ ಸೂಚಿ ಹೆಸರುಗಳು 03 1.7 

ಇತರ ತ 13 7.4 
ಒಟ್ಟು ಹೆಸರುಗಳು 176 


ಈ ಮೇಲಿನ ವಿವರಣೆಯಿಂದ ಗದ್ದೆಗಳನ್ನು ಹೆಸ 
ರಿಸುವ ಸಂದರ್ಭ ಗಿಡ್ಡ, ಮರ, ಸಸ್ಯಗಳನ್ನು ಸೂಚಿ 
ಸುವ ಹೆಸರುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವಿತ್ತಿರುವುದು 


೨೫ 


ಷ್ಟವಾಗುತ್ತದೆ. ನಂತರದ ಸ್ಥಾನ ಭೂ ಸ್ವರೂಪವನ್ನು 
ಚಿಸುವ ಹೆಸರುಗಳದು. ಇಲ್ಲಿ ಉಲ್ಲೇಖಿಸಲಾದ ಒಟ್ಟು 
176 ಹೆಸರುಗಳಲ್ಲಿ ಪ್ರಾಣಿ ಅಥವಾ ಪಕ್ಷಿಗಳನ್ನು 
ಸೂಚಿಸುವ ಯಾವುದೇ ಹೆಸರೂ ಕಂಡು ಬರುವುದಿಲ್ಲ 
ವೆಂಬುದು ಉಲ್ಲೇಖನೀಯ 


೭2೬ 


ಟೆ 


ತುಳುನಾಡಿನ ಶಾಸನಗಳ್ಲಲಿ ಕಂಡು ಬರುವ ಗದ್ದೆ 
ಗಳ ಹೆಸರುಗಳ ಅಧ್ಯಯನ ಹಲವಾರು ದೃಷ್ಟಿಗಳಿಂದ 


ಮಹತ್ವ ಪೂರ್ಣ. ಈ ಹೆಸರುಗಳು ಈ ಪ್ರದೇಶದ 
0 ೨ 


ಬೇಸಾಯ ಪದ್ದತಿ, ಹೊಲಗಳ ವ್ಯವಸ್ಥೆ ಇತ್ಯಾದಿಗಳ 
ಕುರಿತು ಕುತೂಹಲಕರ ಮಾಹಿತಿಯನ್ನೊದಗಿಸುವುದಲ್ಲದೆ 
ಇಲ್ಲಿನ ಸಸ್ಯಸಂಪತ್ತು, ಭೂಸ್ವರೂಪ, ಆಟಕೂಟಗಳು 
ಮುಂತಾದ ಬೌಗೋಳಿಕ - ಸಾಂಸ್ಕತಿಕ ವಿಚಾರಗಳ 
ಅಧ್ಯಯನಕ್ಕೂ ಸಹಕಾರಿಯಾಗುತ್ತವೆ. 


ಆಕರ ಗ್ರಂಥಗಳು 


1. South Indian Inscriptions, Vof Vil 


2. South Indian Inscriptions Vol IX Part ll 


3. Annual Reports of South Indian Epigrapthy 
4. Tulu-English Dictionary - M. Mariappa Bhatta and 5. Kedilaya (Editors); Madras. 


1967 


5. Kannada - English Dictionary - Rev. F. Kittel (Reprint), Asian Educational Services 


New 20171 1982 


6. Studies in Tuluva History and Culture - Dr. P. Gururaja Bhatt, 1975. 


ಇತಿಹಾಸ ದರ್ಶನ 


8 


